ಸ 
ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 323 
ಸದಸ್ಯರ ಹೆಸರು ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಲೇತು 
ಉತ್ತರಿಸುವ ದಿನಾ೦ಕ 14/09/2021 
ಉತ್ತರಿಸುವ ಸಚಿವರು ಮಾನ್ಯ ಪೌರಾಡಳಿತ, ಸಣ್ಣ | 
ಕೈಗಾರಿಕೆಗಳು ಹಾಗೂ ಸಾರ್ವಜನಿಕ 
ಉದ್ಯಮಗಳ ಸಚಿವರು. 
ಈ. ಪ್ರಶ್ನೆ ಉತ್ತರ 
ಸಲ. - 
(ಅ) | ಬೆಂಗಳೂರು ಉತ್ತರ 
ತಾಲೂಕು ಜಾಲ ಹೋಬಳಿ | ಸರ್ಕಾರದ ಅಧಿಸೂಚನೆ ಸಂಖ್ಯೇನಅಇ 154 ಬ೦ಎಲ್‌ಆರ್‌ 2020; | 
ಹುಣಸಮಾರನಹಳ್ಳಿ ದಿನಾ೦ಕ:26/03/2021 ರನ್ವಯ ಹುಣಸಮಾರನಹಳ್ಳಿಯನ್ನು 
ಪುರಸಭೆ ಯಾವಾಗ | ಪುರಸಭೆಯನ್ಮಾಗಿ ಮೇಲ್ಮರ್ಜಿಗೇರಿಸಲಾಗಿದೆ (ಪ್ರತಿ ಲಗತ್ತಿಸಿದೆ) 
ಅಧಿಸೂಚನೆ 
ಹೊರಡಿಸಲಾಗಿದೆ (ವಿವರ 
| ನೀಡುವುದು); 
| (ಆ) | ಸದರ ಪುರಸಭೆ | ಹುಣಸಮಾರನಹಳ್ಳಿ ಪುರಸಭೆಗೆ ಒಳಪಡುವ ಗ್ರಾಮಗಳು: 
ವ್ಯಾಪ್ತಿಯಲ್ಲಿ, ಯಾವ | ಹುಣಸಮಾರನಹಳ್ಳಿ ಮಜರೆ ಗ್ರಾಮಗಳು, ಭಾರತಿನಗದ, | 
| ಯಾವ ಗ್ರಾಮಗಳು | ಕೋಡಗಲಹಟ್ಟೆ, ಸೊಣ್ಣಪ್ಪನಹಳ್ಳಿ, ಕಾಡಿಗಾನಹಳ್ಳಿ, 
ಒಳಗೊಂಡಿರುತ್ತವೆ; ಬಿಲ್ಲಮಾರನಹಳ್ಳಿ 
(ಇ) | ಸದರಿ ಪುರಸಭೆ ವ್ಯಾಪ್ತಿಯ 
| ತಾಡಿಗಾನಹಳ್ಗಿ ಗ್ರಾಮದ 
ಬೃಂದಾವನ ' ಬಂದಿದೆ. 
ಬಡಾವಣೆಯಲ್ಲಿ - 
ಇದುವರೆವಿಗೂ ಪುರಸಭೆ ಹುಣಸಮಾರನಹಳ್ಲಿ ಪುರಸಭೆಯನ್ನು ದಿನಾಕ:26/03/2021 ರಂದು 
. ವ್ಯಾಪ್ತಿಯಿಂದ ಗ್ರಾಮ ಪಂಚಾಯಿತಿಯಿಂದ ಪುರಸಭೆಯನ್ನಾಗಿ 
ಅತ್ಯಾವಶ್ಯಕವಾಗಿರುವ ಮೇಲ ರ್ಜಿಗೇರಿಸಿರುವುದರಿಂದ. ಪುರಸಭೆಗೆ “ಅಗತ್ಯವಿರುವ | 


| ನೀರಿನ ಸೌಲಭ್ಯ ರಸ್ತೆ, 


ಮೂಲಭೂತ ಸೌಲಭ್ಯ ಕಲ್ಪಿಸಲು ಅನುದಾನ ಬಿಡುಗಡೆ ಮಾಡಲು 


' ಚರಂಡಿ ಹಾಗೂ ಇನ್ನಿತರ | ಪುರಸಭೆ ಸ್ಥಳೀಯ ಖಜಾನೆಯಲ್ಲಿ ಠೇವಣಿ ಖಾತೆಗಳನ್ನು | 
1 ಯಾವುದೇ ಮೂಲ | ಹೊಂದಬೇಕಾಗಿರುತ್ತದೆ. ಠೇವಣಿ ಖಾತೆಗಳನ್ನು ತೆರೆಯುವ ಪ್ರಕ್ರಿಯೆ | 
| ಸೌಲಭ್ಯಗಳನ್ನು ಕಾರ್ಯವು ಖಜಾನೆ ಜಾಲ ವಿರ್ವಹಣಾ ಕೇಂದ್ರದ (NMC) 
ಕಲ್ಪಿಸದಿರುವುದು ಹಂತದಲ್ಲಿದ್ದು, ಖಾತೆಗಳನ್ನು ತೆರೆದ ನಂತರ ಹುಣಸಮಾರನಹಳ್ಳಿ 
ಸರ್ಕಾರದ ಗಮನಕ್ಕೆ ಪುರಸಭೆ ವ್ಯಾಪ್ತಿಯ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದಿಂದ 
ಬಂದಿದೆಯೇ; “| ಬಿಡುಗಡೆಯಾಗುವ ಅನುದಾನದಲ್ಲಿ ಸರ್ಕಾರದ 
ಈ | ಹಾಗಿದ್ದಲ್ಲಿ, ಕಾಡಿಗಾನಹಳ್ಳಿ ಮಾರ್ಗಸೂಚಿಯಂತೆ ಹಂತಹಂತವಾಗಿ ಕಾಮಗಾರಿ/ಇನ್ನಿತರ 
ಗ್ರಾಮದ ಬೃಂದಾವನ ಮೂಲಭೂತ ಸೌಕರ್ಯಗಳನ್ನು ಕೈಗೊಳ್ಳಲಾಗುವುದು. 
ಬಡಾವಣೆಗೆ ಯಾವ 
ಕಾಲಮಿತಿಯಲ್ಲಿ 
ಅಗತ್ಯವಿರುವ 
ಸೌಲಭ್ಯಗಳನ್ನು - 
! ಕಲ್ಪಿಸಲಾಗುವುದು? _ 
ಸಂಖ್ಯೆ: ನಅಇ 27 ಎಲ್‌ಸಿಕ್ಯೂ 2021 ಲ 


AOL 7 

AA 4 18 

(ಎನ್‌. ನಾಗರ್ಭಾಜ (EE 

ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ಉದ್ಯಮಗಳ ಸಚಿವರು. 


ಅಧಿಕೃತವಾಗಿ ಪ್ರಕಟಿಸಲಾದುದು 
ವಿಶೇಷ ರಾಜ್ಯ ಪತ್ರಿಕೆ 


ಭಾಗ-೩ ಬೆಂಗಳೂರು, ಶುಕ್ರವಾರ, ೨೬, ಮಾರ್ಚ್‌, ೨೦೨೧ (ಚೈತ್ರ, ೦೫, ಶಕವರ್ಷ, ೧೯೪.೩) ನಂ. ೩೦೮ 
Part Ii BENGALURU, FRIDAY, 26, MARCH, 2021 (CHAITHRA, 05, SHAKAVARSHA, 1943) No. 308 
ಕರ್ನಾಟಿಕ ಸರ್ಕಾರ 
ಸಂಖ್ಯೆ: ನಅಇ 154 ಎ೦ಎಲ್‌ಆರ್‌ 2020 ಕರ್ನಾಟಿಕ ಸರ್ಕಾರ ಸಚಿವಾಲಯ, 
ವಿಕಾಸಸೌಧ, 
ಬೆಂಗಳೂರು, ದಿನಾ೦ಕ:26/03/2021. 
ಅಧಿಸೂಚನೆ 


ಕರ್ನಾಟಿಕ ಪೌರಸಭೆಗಳ ಕಾಯ್ದೆ 1964ರ 3ನೇ ಪ್ರಕರಣದೊಂದಿಗೆ ಓದಿಕೊಂಡಂತೆ 9 ಮತ್ತು 
357 ರ ಪ್ರಕರಣದಲ್ಲಿ ಅಗತ್ಯಪಡಿಸಿದಂತೆ ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲ್ಲೂಕಿನ 
ಜಾಲ ಹೋಬಳಿಯ ಹುಣಸಮಾರನಹಳ್ಳಿ ಮತ್ತು ಸೊಣ್ಣಪ್ಪನಹಳ್ಳಿ ಗ್ರಾಮಗಳನ್ನೊಳಗೊಂಡ. 
ಪ್ರದೇಶವನ್ನು 'ಸಣ್ಣ ನಗರ ಪ್ರದೇಶ' ವೆಂದು ಉಡ್ಯೋಷಿಸಿ, ಸದರಿ ಸಣ್ಣ ನಗರ ಪ್ರದೇಶವನ್ನು 
'ಹುಣಸಮಾರನಹಳ್ಳಿ ಪುರಸಭೆ' ಯ ಪ್ರದೇಶವೆಂದು ನಿರ್ದಿಷ್ಟಪಡಿಸಲು ಪ್ರಸ್ತಾಪಿಸಿ, ಅಧಿಸೂಚನೆ 
ಸಂಖ್ಯೆ ನಅಇ 154 ಎ೦ಎಲ್‌ಆರ್‌. 2020, ದಿವಾಂ೦ಕ 02/12/2020 ನ್ನು ದಿನಾ೦ಕ 02/12/2020 ರ 
ಕರ್ನಾಟಿಕ ವಿಶೇಷ ರಾಜ್ಯ ಪತ್ರದ ಭಾಗ-3 ರ ಸಂಖ್ಯೆ:624 ರಲ್ಲಿ ಪ್ರಕಟಿಸಿ ಇದರಿಂದ 
'ಬಾಧಿತರಾಗಬಹುದಾದ ವ್ಯಕ್ತಿಗಳಿಂದ ಸದರಿ ಅಧಿಸೂಚನೆಯನ್ನು ಪ್ರಕಟಿಸಿದ ದಿನಾಂಕದಿಂದ 
ಮೂವತ್ತು ದಿನಗಳೊಳಗಾಗಿ ಆಕ್ಲೇಪಣೆಗಳನ್ನು ಆಹ್ವಾವಿಸಲಾಗಿ; 


ಸದರಿ ರಾಜ್ಯ ಪತ್ರವನ್ನು ಪ್ರಕಟಿಸಿದ ದಿನಾಂಕದಂದು ಸಾರ್ವಜವಿಕರಿಗೆ ಲಭ್ಯವಾಗುವಂತೆ 
ಮಾಡಿರುವುದರಿಂದ: | ' 


ನಿಗದಿತ ಅವಧಿಯಲ್ಲಿ ಯಾವುದೇ ಆಕ್ಲೇಪಣೆ/ಸಲಹೆ ಸ್ಲೀಕೃತವಾಗದಿರುವುದರಿ೦ದ; 


ಕರ್ನಾಟಿಕ ಪೌರಸಭೆಗಳ ಕಾಯ್ದೆ 1964ರ 3ನೇ ಪ್ರಕರಣದೊಂದಿಗೆ ಓದಿಕೊಂಡಂತೆ 9 ಮತ್ತು 
357 ರ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಘನತೆಚಿತ್ತ ರಾಜ್ಯಪಾಲರು 
ಈ ಕೆಳಗಿನವುಗಳನ್ನು ಗಮನಿಸಿ 'ಅನುಸೂಚಿ-ಎ' ಮತ್ತು 'ಅನುಸೂಚಿ-ಬಿ'ಯಲ್ಲಿ 
ನಿರ್ದಿಷ್ಟಪಡಿಸಲಾದ ಪರಿಮಿತಿಯುಳ್ಕ ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲ್ಲೂಕಿನ ಜಾಲ 
ಹೋಬಳಿಯ ಹುಣಸಮಾರನಹಳ್ಲಿ ಮತ್ತು -ಸೊಣ್ಣಪ್ಪನಹಳ್ಲಿ ಗ್ರಾಮಗಳನ್ನೊಳಗೊಂಡ 
ಪ್ರದೇಶವನ್ನು 'ಸಣ್ಣ ನಗರ ಪ್ರದೇಶ" ವೆಂದು ಉಡದ್ದ್ಯೋಷಿಸಿ, ಸದರಿ ಸಣ್ಣ ನಗರ ಪ್ರದೇಶವನ್ನು 
'ಹುಣಸಮಾರನಹಳ್ಳಿ ಪುರಸಭಬೆ' ಯ ಪ್ರದೇಶವೆಂದು ಪದನಾಮೀಕರಿಸಿ ಈ ಮೂಲಕ ' 
ಉದ್ಯೋಷಿಸಿರುತ್ತಾರೆ: 


1." ಅಂಥ ಪ್ರದೇಶದ ಜನಸಂಖ್ಯೆ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆಯಿಲ್ಲದ ಮತ್ತು ಐವತ್ತು 
ಸಾವಿರಕ್ಕಿಂತ ಹೆಚ್ಚಿಲ್ಲದ ಹೊರತು; 24,359 


(೧) 


೨ 


ಸಂಖ್ಯೆ:ನಅ*ಇ 154 ಎ೦ಎಲ್‌ಆರ್‌ 2020 


. ಅಂಥ ಪ್ರದೇಶದಲ್ಲಿನ ಜನಸಂಖ್ಯೆಯ: ಸಾಂದ್ರತೆಯು ಒಂದು ಚದರ ಕಿಲೋಮೀಟರ್‌ 


ಪ್ರದೇಶಕೆ ಒಂದು ಸಾವಿರದ ಐದು ನೂರು ನಿವಾಸಿಗಳಿಗಿಂತ ಕಡಿಮೆಯಿಲ್ಲದ ಹೊರತು; 2,276 
ಹಿಂದಿನ ವಿಕಟಪೂರ್ವ ಜನಗಣತಿಯಲ್ಲಿ ಅಂಥ ಪ್ರದೇಶದಿಂದ ಸ್ಮಳೀಯ ಆಡಳಿತ್ಯಾಗಿ ತೆರಿಗೆ 
ಮತ್ತು ತೆರಿಗೆಯಿಲ್ಲದ ಇತರ ಸಂಪನ್ಮೂಲಗಳಿಂದ ಉತ್ಪಾದಿತವಾದ ರಾಜಸ್ವ ವಾರ್ಷಿಕ 
"ಒಂಭತ್ತು ಲಕ್ಷ ಅಥವಾ ವಾರ್ಷಿಕ ತಲಾ ಒಬ್ಬನಿಗೆ ನಲವತ್ತೈದು ರೂ.ಗಳ ದರದಂತೆ ಲೆಕ್ಕ 
ಹಾಕಲಾದ ಮೊತ್ತ ಇವೆರಡರಲ್ಲಿ ಯಾವುದು ಹೆಚ್ಚೋ ಆ ಮೊತ್ತಕ್ಕಿಂತ ಕಡಿಮೆಯಿರದ 
ಹೊರತು: ರೂ.816.00 ಲಕ್ಷ 

ಕೃಷಿಯೇತರ ಚಟುವಟಿಕೆಗಳಲ್ಲಿನ ಉದ್ಯೋಗದ ಶೇಕಡಾವಾರು ಒಟ್ಟು ಉದ್ಯೋಗದ ಶೇಕಡ 
ಐವತ್ತಕ್ಕಿಂತ ಕಡಿಮೆಯಿಲ್ಲದ ಹೊರತು; 94% 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 


$ (ಎ. ವಿಜಯಕುಮಾರ್‌) 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ದಿ ಇಲಾಖೆ 


ಶೆಡ್ಯೂಲ್‌ - ಎ 


ಜಿಲ್ಲೆ ತಾಲೂಕು ಭಲ (ess ಸೇರ್ಪಡೆಗೊಳಿಸಿರುವ ಗ್ರಾಮಗಳು nr 
ಬೆಂಗಳೂ | ಯಲಹಂಕ |1. ಹುಣಸಮಾರನಹಳ್ಳಿ 1. ಹಣಸಮಾರನಹಳ್ಲಿ ಹಾಗೂ 
ರು ತಾಲೂಕು ¥ ಮಜರೆ ಗ್ರಾಮಗಳು, ಭಾರತಿನಗರ 10.70 
ನಗರ ಜಿಲ್ಲೆ ಮತ್ತು ಕೋಡಗಲಹಟ್ಟಿ. ಚ.ಕಿ.ಮಿ 
2. ಸೊಣ್ಣಪ್ಪನಹಳ್ಳಿ 2.ಸೊಣ್ಣಪ್ಪನಹಳ್ಳಿ, 
ಕಾಡಿಗಾನಹಳ್ಳಿ, 
ಬಿಲಮಾರನಹಳ್ಳಿ 
| ಷೆಡ್ಯೂಲ್‌ - ಬಿ 
ಪೂರ್ವ: | ಕಾಡಿಗಾನಹಳ್ಳಿ ಗ್ರಾಮದ ಸರೆ ನಂಬರ್‌ 13 ರಿಂದ ಉತರದಿಂದ ದಕ್ಷಿಣಕ ಪ್ರಾರಂಭವಾಗಿ 


ಚಿಕ್ಕಜಾಲ ಗ್ರಾವಃದ ಗಡಿಗೆ ಹೊಂದಿಕೊಂಡಂತೆ ಗಡಿಯಿಂದ ಪ್ರಾರಂಭವಾಗಿ ಕಾಡಿಗಾನಹಳ್ಳಿ 
ಗ್ರಾಮದ ಸರ್ವೆ ನಂಬರ್‌ 1418,19,20, ಹಾಗೂ 23 ರ ಮಧ್ಯದಲ್ಲಿ ಕಾಡಿಗಾನಹಳ್ಳಿ ಯಿಂದ 
ವಿದ್ಯಾನಗರಕೆ ರಸ್ತೆಯನ್ನು ಒಳಗೊಂಡು ಮುಂದಕ್ಕೆ ಪಶ್ಚಿಮ ದಿಕ್ಕಿಗೆ ಸಾಗಿ ಎಡಕೆ: ತಿರುಗಿ 
ಚಿಕ್ಕಜಾಲ ಗಡಿಗೆ ಹೊಂದಿಕೊಂಡಂತೆ ಬಿಲ್ಲಮಾರನಹಳ್ಳಿ ಗ್ರಾಮದ ಸರ್ವೆ ನ೦ಬರ್‌ 4647, 12, 14, 
15,16ರ ನ೦ತರ ಬಲಕ್ಕೆ ತಿರುಗಿ ಉತ್ರದಿಂದ ದಕ್ಷಿಣಕ್ಕೆ ಹೊಂದಿಕೊಂಡಂತೆ ಗಡಿ ರೇಖೆ ಇದ್ದು, ಬಲಕ್ಕೆ 
ತಿರುಗಿ ಹೊಸಹಳ್ಳಿ ಗಾಮದ ಗಡಿಗೆ ಹೊಂದಿಕೊಂಡಂತೆ ಬಿಲ್ಲಮಾರನಹಳಿ ಗ್ರಾಮದ ಸರ್ವೆ ನಂಬರ್‌ 
16,18,24,25,27, ನಂತರ ಲಾಜ ಕಾಲುವೆ ಅಡ್ಡಬಂದು ಮುಂದು ವರೆದು ಹೊಸಹಳ್ಳಿ ಗಡಿಗೆ 
ಹೊಂದಿಕೊಂಡಂತೆ ಬಿಲ್ಲಮಾರನಹಳ್ಳಿ ಗ್ರಾಮದ ಸರ್ವೆ ನಂಬರ್‌ 28,29,31,32 ರಿಂದ ಹಾದು 
ಹುಣಸಮಾರನಹಳಿ ಗ್ರಾಮದ ಸರ್ಮೇ ನಂಬರ್‌: 134ರಿಂದ ಪೂರ್ವದಿಂದ ಪಶ್ಚಿಮವಾಗಿ 
ಹೊಸಹಳ್ಳಿ ಗ್ರಾಮದ ಗಡಿಯಿಂದ ಪ್ರಾರಂಭವಾಗಿ 133,132,131,109,107 ವರೆಗೆಯಿದ್ದು ಹೊಸಹಲ್ಲಿ 
ಹೊಗುವ ಮುಖ್ಯ ರಸೆಗೆ ಸೇರುತ್ತದೆ ಸರ್ಮೆ ನಂ:107ರಿಂದ ಎಡಕ್ಕೆ ತಿರುಗಿ ಪುನಃ ಬಲಕ್ಕೆ ತಿರುಗಿ ರಾಜ 
ಕಾಲುವೆ ಪ್ರರಂಭವಾಗಿ 9796 ಈ ಸರ್ವೆ ನ೦ಂಬರ್ನಳ ಪಕ್ಕದಿಂದ ರಾಜ ಕಾಲುವೆ ಹಾದುಹೋದ 


ನಂತರ ಹೊಸಹಳಲ್ಲಿಯಿಂದ ಸಾತಸೂರು ಗ್ರಾಮಕ್ಕೆ ಹೋಗುವ ದಾರಿಗ ಅಂಟಿಕೊಂಡಂತೆ | 


೩ 


ಹುಣಸಮಾರನಹಳ್ಳಿ ಸರ್ವ ನಂಬರ್‌ ಸರ್ವೆ ನಂ:47,48,43,42,41,38ಮತ್ತು 37ರ ಸಾತನೂರು 
ಗ್ರಾಮದ ಸರಹದ್ದಿಗೆ ಅಂಟುಕೊಂಡು ಸಾತನೂರು ಗಡಿಯಲ್ಲಿ ಕೊನೆಗೊಳ್ಳುತ್ತದೆ. 


ಹುಣಸಮಾರನಹಳ್ಳಿ ಗ್ರಾಮದ ಸರ್ಮೇ ನಂಬರ್‌ 184ರ ಹುಣಸಮಾರನಹಳ್ಳಿ ಕರೆಯಿಂದ ಹಾದು 
ಎಡಗಡೆಗೆ ವಾಲಿ ಸುಗ್ಗಟ್ಟ ಗ್ರಾಮದ ಗಡಿ ಪ್ರಾರಂಭವಾಗಿ ಮುಂಡೆ 184ಅಂಟಿಕೊಂ೦ಡು ಸರ್ವೆ ನಂ: 
182ರ ವರೆಗೆ ಗಡಿರೇಖೆಯಿದ್ದು ಸರ್ವೆ ನ೦ಬರ್‌:182ರ ನಂತರ ಸರೆ ನಂ:180ಮೂಲಕ ನೆಲ್ಲುಕುಂಟೆ 
ಗ್ರಾಮದ ಗಡಿ ಬಲಗಡೆಗೆ ವಾಲಿನೆಲ್ಲಿಕುಂಟಿ ಮತ್ತು ಬೆಟ್ಟಹಲಸೂರು ಗಡಿಯಿಂದ 
ಹೊಂದಿಕೊಂಡಂತೆ ದಕ್ಷಿಣದಿಂದ ಪೂರ್ವಕ್ಕೆ ಸೂಣ್ಣಪ್ಪನಹಳ್ಳಿ ಗ್ರಾಮದ ಸರ್ಮೆ ನಂಬರ್‌ 34,19,20 
ರ ಮಧ್ಯದಲ್ಲಿ ಬೆಟ್ಟಹಲಸೂರು ರಸ್ತೆಯನ್ನು ಬಳಸಿಕೊಂಡು 25,2627,28 ನಂತರ ಸರ್ವೆ ನಂಬರ್‌ 
29ರ ಸರ್ಕಾರಿ ಕೆರೆ ನ೦ತರ ಬೆಟ್ಟಿಹಲಸೂರು ಗಡಿಗೆ ಹೊಂದಿಕೊಂಡಂತೆ ಪೂರ್ವದಿಂದ ಪಶ್ಚಿಮ 
ದಿಕ್ಕಿಗೆ ಬಲಕ್ಕೆ ತಿರುಗಿ ಸೊಣ್ಣಪ್ಪನಹಳ್ಳಿ ಸರ್ನ್ದೆ ನಂಬರ್‌ 1 ರ ಸರ್ಕಾರಿ ಬೆಟ್ಟಿ ಬಳಸಿಕೊ೦ಡು ನಂತರ 
ಪಶ್ಚಿಮದಿಂದ ಪೂರ್ವಕ್ಕೆ ಎಡಕ್ಕೆ ತಿರುಗಿ ಬೆಟ್ಟಿಹಲಸೂರು ಗ್ರಾಮದ ಸರೆ ನಂಬರ್‌ 100ರ ಸರ್ಕಾರಿ 
ಬೆಟ್ಟಕ್ಕೆ ಹೊಂದಿಕೊಂಡಂತೆ ಕಾಡಿಗಾನಹಳ್ಳಿ ಗ್ರಾಮದ ಸರ್ಕಾರಿ ಕೆರೆ ಸರೆ ನಂಬರ್‌ 33 ಮತ್ತು 34, 
35, 46, 47, ರ ಚೊಕ್ಕನಹಳ್ಳಿ ಗ್ರಾಮದ ಗಡಿಯಲ್ಲಿ ಕೊನೆಗೊಳ್ಳುತದೆ. 


ಬೆಟ್ಟಹಲಸೂರು ಹಾಗೂ ಚೊಕ್ಕನಹಳ್ಳಿ ಗಡಿ ಸಂದಿಸುವ ಜಾಗದಿಂದ ಪ್ರಾರಂಭವಾಗಿ 
ಚೊಕ್ಕನಹಳ್ಳಿ ಗ್ರಾಮದ ಗಡಿಗೆ ಹೊಂದಿಕೊಂಡಂತೆ ಪಶ್ಚಿಮದಿಂದ ಪೂರ್ವಕೆ, ಕಾಡಿಗಾನಹಳ್ಳಿ ಸರ್ವೆ 
ನಂಬರ್‌ 47, 48, 54 ನ೦ತರ ಮುಂದುವರೆದು ಚೆನ್ನಹಳಿ ಗ್ರಾಮದ ಗಡಿಗೆ ಹೊಂದಿಕೊಂಡಂತೆ 
ಕಾಡಿಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್‌ 5457,58, ರ .ನಂ೦ತರ ಬಲಕ್ಕೆ ತಿರುಗಿ ಚಿಕ್ಕಜಾಲ ಗ್ರಾಮದ 
ಗಡಿಗೆ ಹೊಂದಿಕೊಂಡಂತೆ ಕಾಡಿಗಾನಹಳ್ಳಿ ಗ್ರಾಮದ ಸರ್ಮೆ ನ೦ಬರ್‌ 58,60,1,23, ನಂತರ 
ಅಂತರರಾಷ್ಟೀಯ ವಿಮಾನ ವನಿಲ್ಲಾಣ ರಸೆಯನ್ನು ಮುಂದುವರೆದು ಚಿಕ್ಕಜಾಲ ಗ್ರಾಮದ ಗಡಿಗೆ 
ಹೊಂದಿಕೊಂಡಂತೆ ಕಾಡಿಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್‌ 1213, ಸೇರಿ ಜಿಕ್ಯಜಾಲ ಗಡಿಗೆ 
ಅಂತ್ಯಗೊಳ್ಳುತ್ತದೆ. 


ದಕ್ಷಿಣ: 


ಹುಣಸಮಾರನಹಳ್ಳಿ ಗ್ರಾಮದ ಸರ್ಮೆ ನ೦:37ರಿಂದ ಪ್ರಾರಂಭವಾಗಿ 36, 35, 34 ರಿಂದ ಹಾದು 
ಕಟ್ಟಿಗೇನಹಳಿ ಗ್ರಾಮಕ್ಕೆ ಅಂಟಿಕೊಂಡಂತೆ ಎಡಭಾಗದಲ್ಲಿ ರಾಷ್ಟ್ರೀಯ ಹೆದ್ಗಾರಿ-07ರ ಮೆಂಕಟಾಲ 
ದಿಂದ ಬೆಂಗಳೂರು ರಸ್ತೆಯ ಬಲಗಡೆ ಸರ್ಮೆ ನಂ:184ರ ಹುಣಸಮಾರನಹಳ್ಳಿ ಕೆರೆಯಿಂದ ಹಾದು 
ವಡೇರಪುರ ಗ್ರಾಮಕೆ, ಅಂಟಿಕೊಂಡಂತೆ ಹುಣಸಮಾರನಹಳ್ಳಿ ಗಡಿಯು ಕೊನೆಗೊಳ್ಳತದೆ. 


GOVERNMENT OF KARNATAKA 


No.UDD 154 MLR 2020 Karanataka Government Secretariat 
Vikasa Soudha, 
Bangatorc, dated 26/03/2021. 
NOTIFICATION 


Whereas the Notification of declaring the Grama Panchayat Arca of Hunasamaranahaili including 


Sonnappanahalli Grama Panchayat of Jala Hobli, Yelahanka Taluk, Bengaluru Urban District as a Smaller Urban Arca, 
mentioned in the Schedule “A” along with boundaries mentioned in Schedule “B” and further to specify as “Town 
Municipal Council Area” of Hunasamaranahalli was published as required by Section 3, 9 and 357 of the Karnataka 
Municipalities Act, 1964 in part-il, No.624. Kamataka Gazetic Extraordinary. dated 02/12/2020 vide Government 
Notification No:UDD 154 MLR 2020, dated 02/12/2020 by providing thirty days’ time and was published inviting 
objcctions/suggestions From aH persons likely to be affected thereby ou or before thirty days from the date of publication 
of the notification. i 


And whereas the Notification was made available to the public on the day of publication; 
And whereas no objection/suggestion was reccived within the stipulated period; 
Now, therefore, in xercise of the powers conferred by Section 3,9 and 357 of the Karnataka Municipalities Act, 


1964, the Hon’ble Governor, hercby notify the Grama Panchayat Area of Hunasarmaranahall including Sonnappanahalli 
Grama Panchayat of Jala Hobli, Yctahanka Taluk, Bengaluru Urban District as a Smaller Urban area mentioned in 


[3 


’ 


Schedule-A along with boundaries mentioned in Schedule-B and further specifying such arca to be the “ Town Municipal 
Council Area” of Hunasamaranahalli having regard 10:- 


1. 


iii. 


The, population of such arca is not less than twenty thousand and not morc than fifty 
thousand; 24,359 

The density of population in such arca is not fess than one thousand and five hundred 
inhabitants to one square kilometer of-area; 2,276 

The revenue generated for local administration from such area from tax and non-tax sources 
in the year of the last preceding census is not less than rupees nine lakhs per annum or a sum 
calculated at the rate of rupees forty five per capita per annum, whichever is higher; Rs. 
816.00 Lakhs 

The percentage of employment in non-agricultural activities is not less than fifty per cent of 
the total cmployment; 94% 


By Order and in the name of the 
Governor of Karnataka, 


(A. VIJAYA KUMAR) 
' Under Secretary t0 Government, 
Urban Development Department 


File No. UDD 154 MLR 2020 


SCHEDUL 
District Taluk Grama Panchayat Villages included Total 
upgraded Area 
Bangalore Yelahanka Hunasamaranahalli Hunasmaaranahalli & hamlet villages 
Urban Grama Panchayat Bharathi nagar, Kodagalahaiti 10.70 
Sq.Km 
Sonnappanahalli Sennappanahalli, Kadiganahaili. 
Grama Panchayat Billamaranahalli 
SCHEDULE-B 
East ; Starts from north cast direction of kadiganahalli village sy no:13 crosing through joining towards the 
chikkajala border to Kadiganahalli village survey no:14.18,19.20 & 23 and the middle of the kadiganahalli 
village including vidhya nagara road and forwarding to words west and turn to words left crossing the 
chikka jala borders, therc joins the billamaranahalli village sy no:46,47,12,14.15,16" after turning towards 
right to north to south forwarding towards hosahalli village border there comes the billamaranahalli sy 
no:28,29,31,32 by sharing Hunasamaranahalli village with survey number 134 owords cast to west starting 
from hosahalli village border and passing through survey no:133,132,131,109 and 107 till hosahalli village 
main road end. Moving from hosahalli main road and passing through sy no:107 and taking diversion to 
the left and slightly to the right to Starting pot of Raja kaluve and joining the hosahalli and Sathanur 
village main road and joining the sy no:47, 48. 43.42 41, 38 and 373y no. where the Hunasamaranahalli 
village border ends with Sathanur village. . 

West : Starts from north cast direction of Hunasamaranahalli village with sy no:184 towords hunasamaranahalli 


lake sy no:84 joining sy no:182 and continuing 8y no:182 and sy no:180 towords right the. border of 
Nellukunte, bettahalasuru village border to the vast sonnappanahalli village sy no starts sy n0:34,19,20 in 
between that bettahalasuru road considering the sonnappanahalli sy no:25, 26, 27, 28 and sy no 29% 
goverment sonnappanahalli take after the government lake sharing the borders with the betahalasuru 
from east to west tw thé left cur sonnappanahalls sy no: T government Mountain aficr words from west Lo 
cast to’ words left to bettahalasuru village sy nu:100™ government mountain surrounding Kadiganahall 
village government lake sy no:33 and 34, 35 46. 47" towards chokkanahalli village border sonnappanahalli 
village cnds. 


RN. No. KARBIL/2001/47147 POSTAL REGN. No. RNP/KA/BGS/220212017-19 
| Yicensed to post without prepayment WPP No. 297 - 


೫ 


North : 


Starts from North of chokkanahalli village border to the cast of kadiganahalli sy no:47, 48, 54 thereafter 
forwarding towards chennahalli village border and joining the kadiganahalli village sy no:54, 57, 58" after 
turning towords right kadiganahalli sy no:58, 60.1,2,3 and crossing the internationat airport road (National 
highway-07) and forwarding towards chikkajala border and there comes thc kadiganahalli sy no:12.13 
towards the Chikkajala border sonappanahalli gram panchayt border onds. 


South : 


Starts from South direction of Sathnur village Continuing towards Hunasamaranahalli village with survey 
number: 37 and passes through the sy no: 36, 35, 34 attached to the Katigenahaili border towords left the 
National highway-07 from Venkatala towords Bangalore road towords right sy no: 184 passing through the 
hunasemaranahalli lake and joining vaderapura village‘the Hunasamaranahalli and Sonnappanahalli border 


ends. 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು. ಕರ್ನಾಟಕ ರಾಜ್ಯಪತ್ರ. ಸರ್ಕಾರಿ ಕೇಂದ್ರ ಮುದ್ರಣಾಲಯ. ಬೆಂಗಳೂರು 


SUN UA 


